Kerala Gazette No. 26 dated 30th June 2020 . 


PART I 


Section iii 


सत्यमेव जयते 


6 


ಕೇರಳ ಸರಕಾರ 


ಕಾನೂನು 


ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 22971 ಲೆಗ್ , ಬಿ 1 / 2017/ ಕಾನೂನು. 


ತಿರುವನಂತಪುರಂ, 


2018 ಏಪ್ರಿಲ್ 7, 
1193 ಮೀನ 24/ 
1940 ಚೈತ್ರ 17, 


2018 ಏಪ್ರಿಲ್ 7 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ ಈ 
ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 64/ 2018/ GPC. 


37 


2 . 


2018ರ 28 ನೇ ನಂಬ್ರ ಅಧ್ಯಾದೇಶ 
2018 ರ ತಿರುವಾಂಕೂರು-ಕೊಚ್ಚಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ( ತಿದ್ದುಪಡಿ) ಅಧ್ಯಾದೇಶ 

ಭಾರತ ಗಣರಾಜ್ಯದ ಅರುವತ್ತೊಂಬತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು. 


1950 ರ ತಿರುವಾಂಕೂರು-ಕೊಚ್ಚಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಅಧಿನಿಯಮವನ್ನು 
ಮತ್ತಷ್ಟೂ ತಿದ್ದುಪಡಿ ಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 


ಪೀಠಿಕೆ -2017ರ ತಿರುವಾಂಕೂರು-ಕೊಚ್ಚಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ( ತಿದ್ದುಪಡಿ ) 
ಅಧ್ಯಾದೇಶ (2017 ರ 23 ) ವು 2017 ನವೆಂಬರ್ 14 ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರಿಂದ ಪ್ರಖ್ಯಾಪಿಸಲ್ಪಟ್ಟರೂ , 

ಹಾಗೂ , 2018 ಜನವರಿ 22 ನೇ ದಿನಾಂಕದಂದು ಪ್ರಾರಂಭಗೊಂಡು 2018 ಫೆಬ್ರವರಿ 
7 ನೇ ದಿನಾಂಕದಂದು ಅಂತ್ಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ 
ಪ್ರಸ್ತುತ ಆಧ್ಯಾದೇಶದ ಬದಲಾಗಿ ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ಜಾರಿಗೆ 
ತರುವುದಕ್ಕಾಗಿ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಮಂಜೂರು 
ಮಾಡಲು ಸಾಧ್ಯವಾಗದಿರುವುದರಿಂದಲೂ , 

ಹಾಗೂ ಪ್ರಸ್ತುತ ಆಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸಲು 2018 ರ 
ತಿರುವಾಂಕೂರು-ಕೊಚ್ಚಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ( ತಿದ್ದುಪಡಿ ) ಅಧ್ಯಾದೇಶ 
( 2018 ರ 10) ವು 2018 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿರುವುದರಿಂದಲೂ , 

ಹಾಗೂ , 2018 ಫೆಬ್ರವರಿ 26 ನೇ ದಿನಾಂಕದಂದು ಪ್ರಾರಂಭಗೊಂಡು 2018 ಏಪ್ರಿಲ್ 
4 ರಂದು ಅಂತ್ಯಗೊಂಡ ಕೇರಳ ರಾಜ್ಯ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶದ ಬದಲಾಗಿ ರಾಜ್ಯ ವಿಧಾನಸಭೆಯ ಒಂದು ಅಧಿನಿಯಮವನ್ನು ಜಾರಿಗೆ 
ತರುವುದಕ್ಕಾಗಿ ಒಂದು ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಮಂಜೂರು 
ಮಾಡಲು ಸಾಧ್ಯವಾಗದಿರುವುದರಿಂದಲೂ , 


38 


3 


ಹಾಗೂ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2) ನೇ ಖಂಡದ ( ಎ) 
ಉಪ- ಖಂಡದ ಪ್ರಕಾರ , ಸದ್ರಿ ಅಧ್ಯಾದೇಶಕ್ಕೆ 2018 ಏಪ್ರಿಲ್ 9 ನೇ ದಿನಾಂಕದಂದು ಪ್ರಾಬಲ್ಯ 
ಇಲ್ಲದಾಗುವುದರಿಂದಲೂ 


ಹಾಗೂ , ಪ್ರಸ್ತುತ ಆಧ್ಯಾದೇಶದ ಉಪಬಂಧಗಳನ್ನು ಊರ್ಜಿತದಲ್ಲಿರಿಸದಿದ್ದಲ್ಲಿ ಸಮಸ್ಯೆಗಳು 
ಉದ್ಭವಿಸುವುದರಿಂದಲೂ 

ಹಾಗೂ , ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಹಾಗೂ 
ತಾನು ತುರ್ತುಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿವೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ, ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (1) ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ, ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುತ್ತಾರೆ: 

ಸಂಕ್ಷಿಪ್ತನಾಮ ಮತ್ತು ಪ್ರಾರಂಭ. ( 1) ಈ ಅಧ್ಯಾದೇಶವನ್ನು 2018 ರ 
ತಿರುವಾಂಕೂರು-ಕೊಚ್ಚಿ ಹಿಂದೂ ಧಾರ್ಮಿಕ ಸಂಸ್ಥೆಗಳ ( ತಿದ್ದುಪಡಿ) ಅಧ್ಯಾದೇಶವೆಂದು 


1 . 


ಕರೆಯಬಹುದು. 


2 . 


ಹಿಂದೂ 


( 2 ) ಇದು 2017 ನವೆಂಬರ್ 14 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

1950 ರ XV ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿ ಮಾಡುವುದು. 
ಈ ಅಧ್ಯಾದೇಶವು ಜಾರಿಯಲ್ಲಿರುವ ಅವಧಿಯಲ್ಲಿ, 1950 ರ ತಿರುವಾಂಕೂರು-ಕೊಚ್ಚಿ 
ಧಾರ್ಮಿಕ ಸಂಸ್ಥೆಗಳ ಅಧಿನಿಯಮ (1950ರ XV ನೇ ಅಧಿನಿಯಮ ) ( ಇನ್ನು ಮುಂದೆ 
ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು)ಕ್ಕೆ 3 ರಿಂದ 5 ನೇ ವರೆಗಿನ ವಿಭಾಗಗಳಲ್ಲಿ 
ನಿರ್ದಿಷ್ಟಪಡಿಸಿದ ತಿದ್ದುಪಡಿಗೊಳಪಟ್ಟು ಜಾರಿಯಲ್ಲಿರುತ್ತದೆ. 

10 ನೇ ವಿಭಾಗದ ತಿದ್ದುಪಡಿ. ಪ್ರಧಾನ ಅಧಿನಿಯಮದ 10ನೇ ವಿಭಾಗದ, 
(1) ನೇ ಉಪ- ವಿಭಾಗದಲ್ಲಿ, “ಮೂರು ವರ್ಷಗಳು ” ಎಂಬ ಪದಗಳ ಜಾಗದಲ್ಲಿ ಎರಡು 
ವರ್ಷಗಳು ” ಎಂಬ ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು. 


3 . 


39 


4 


4 . 


12 ನೇ ವಿಭಾಗದ ಜಾಗದಲ್ಲಿ ಹೊಸ ವಿಭಾಗವನ್ನು ಬದಲಿಯಾಗಿ ಸೇರಿಸುವುದು. 
ಪ್ರಧಾನ ಅಧಿನಿಯಮದ 12 ನೇ ವಿಭಾಗದ ಜಾಗದಲ್ಲಿ , ಈ ಕೆಳಗಿನ ವಿಭಾಗವನ್ನು ಬದಲಿಯಾಗಿ 
ಸೇರಿಸತಕ್ಕದ್ದು, ಅದೇನೆಂದರೆ : 


*12 


ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಗೌರವಧನ - ಮಂಡಳಿಯ ಅಧ್ಯಕ್ಷರು ಮತ್ತು 
ಸದಸ್ಯರುಗಳು ಸರಕಾರವು ಕಾಲಕಾಲಕ್ಕೆ ಅಧಿಕೃತ ಗಜೆಟ್‌ನಲ್ಲಿ ಪ್ರಕಟಿಸಿದ ಅಧಿಸೂಚನೆಯ ಪ್ರಕಾರ 
ನಿಗದಿಪಡಿಸಬಹುದಾದಂತಹ ಗೌರವಧನ ಹಾಗೂ ಆಸೀನ ಶುಲ್ಕಗಳನ್ನು ಪ್ರತೀ ತಿಂಗಳು 
ಪಡೆಯಲು ಅರ್ಹರಾಗಿರುತ್ತಾರೆ .”. 

71 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 71 ನೇ ವಿಭಾಗದ ( 2) ನೇ 
ಉಪ- ವಿಭಾಗದ ಜಾಗದಲ್ಲಿ , ಈ ಕೆಳಗಿನ ಉಪ- ವಿಭಾಗವನ್ನು ಬದಲಿಯಾಗಿ ಸೇರಿಸತಕ್ಕದ್ದು, 
ಅದೇನೆಂದರೆ : 


5 . 


6 . 


( 2) ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸರಕಾರವು ಕಾಲಕಾಲಕ್ಕೆ 
ಅಧಿಕೃತ ಗಜೆಟಿನಲ್ಲಿ ಪ್ರಕಟಿಸಿದ ಅಧಿಸೂಚನೆಯ ಪ್ರಕಾರ ನಿಗದಿಪಡಿಸಬಹುದಾದಂತಹ 
ಗೌರವಧನ ಹಾಗೂ ಆಸೀನ ಶುಲ್ಕಗಳನ್ನು ಪ್ರತೀ ತಿಂಗಳು ಪಡೆಯಲು ಅರ್ಹರಾಗಿರುತ್ತಾರೆ .”. 

ರದ್ಧತಿ ಮತ್ತು ರಕ್ಷಣೆ (1 ) 2018 ರ ತಿರುವಾಂಕೂರು-ಕೊಚ್ಚಿ ಹಿಂದೂ 
ಧಾರ್ಮಿಕ ಸಂಸ್ಥೆಗಳ ( ತಿದ್ದುಪಡಿ) ಅಧ್ಯಾದೇಶ ( 2018ರ 10) ವನ್ನು ಈ ಮೂಲಕ 
ರದ್ದುಗೊಳಿಸಲಾಗಿದೆ. 

( 2 ) ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ 
ತಿದ್ದುಪಡಿಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಯಾವುದಾದರೂ ಕಾರ್ಯ 
ಅಥವಾ ಕೈಗೊಂಡ ಯಾವುದಾದರೂ ಕ್ರಮವು ಈ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಲ್ಪಟ್ಟ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸತಕ್ಕದ್ದು. 


ಪಿ. ಸದಾಶಿವ , 


ರಾಜ್ಯಪಾಲರು. 


40 


